ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1864(2116) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಜಿ. ರಘು ಆಚಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ಸಂಪುಟ ಸಚಿವರ ಇಲಾಖೆಗಳ ಬಗ್ಗೆ 
(ಅ) ಹೊಸ ಸರ್ಕಾರ ಬಂದ ತರುವಾಯ ಸಂಪುಟಿ ದರ್ಜೆ ಸಚಿವರು ಇಲಾಖಾವಾರು ಪ್ರಗತಿ 
ಪರಿಶೀಲನೆ ನಡೆಸಲು ಜಿಲ್ಲಾವಾರು ರಾಜ್ಯ ಪ್ರವಾಸ ಕೈಗೊಳ್ಳುತ್ತಿರುವರೇ ; (ಮಾಹಿತಿ 
ನೀಡುವುದು) 


(ಆ) ಸಚಿವ ಸಂಪುಟ ಸಚಿವರು ತಮ್ಮ ತಮ್ಮ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮಾಡಲು 
ಇದುವರೆಗೂ ಎಷ್ಟು ಸಭೆ ನಡೆಸಿರುತ್ತಾರೆ? (ಅಂಕಿ ಅಂಶ ಸಮೇತ ಮಾಹಿತಿ ನೀಡುವುದು) 


